ವಿಜ್ಞಾನ ತರಗತಿಯಲ್ಲಿ ಪ್ರಜಾಪ್ರಭುತ್ವ 


ಚಂದಿಕಾ ಮುರಳೀಧರ್‌ 


“ನಾಗರಿಕರಲ್ಪ ವೈಜ್ಞಾನಿಕ ಮನೋಭಾವ, ಮಾನವೀಯತೆ, 
ಅನ್ವೇಷಣಿಯ ಪ್ರಜ್ಞೆ ಮತ್ತು ಸುಧಾರಣಿಯ ಮನೋಭಾವ 
ಬೆಳೆಸುವುದನ್ನು' ಸಂವಿಧಾನದ 51 ಎ (ಹೆಚ್‌) ವಿಧಿಯು 
ಉತ್ತೇಜಸುತ್ತಿದ್ದು. ಇದು ಭಾರತದಲ್ಲರುವ ಒಂದು ವಿಶಿಷ್ಠ 
ಕರ್ತವ್ಯವಾಗಿದೆ. 


ಒಬ್ಬ ವಿಜ್ಞಾನದ ಶಿಕ್ಷಕ/ಕಿ ತನ್ನು ತರಗತಿಯಲ್ಲ ಪ್ರಜಾಪ್ರಭುತ್ವವನ್ನು 
ಹೇಗೆ ಗ್ರಹಿಸುತ್ತಾರೆ? ತರಗತಿಯ ಬೋಧನೆ ಮತ್ತು ಕಲಕೆಯ 
ಧೋರಣಿ ವಿವರಿಸುವಲ್ಲ ಇದರ ಪಾತ್ರವೇನಾದರೂ ಇದೆಯೇ? 
ಡ್ಯೂಯುಯವರ ಮಾತುಗಳಲ್ಲ. "ನಾವು ವಸ್ತು ಮತ್ತು ಪದಗಳ 
ನಿಯಂತ್ರಣದಿಂದ ಜಬಡುಗಡೆಗೊಂಡು ಬುದ್ಧಿಮತ್ತೆಯ ನಿರ್ವಹಣೆಗೆ 
ಒಳಪಲ್ಟೆವೆಂದರೆ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು 
ಎನ್ನುವುದಷ್ಟೇ ಅಲ್ಲದೇ ಅತ್ಯ೦ತ ಸುಲಭವಾಗಿ ಮತ್ತು ಕಡಿಮೆ 
ಬರ್ಚಿನಲ್ಲ ಮಾಡುವುದು ಹೇಗೆ ಎಂದು ವಿಜ್ಞಾನ ನಮಗೆ 
ಏನನ್ನಾದರೂ ಹೇಳಬೇಕಾಗುತ್ತದೆ." 


'ನಾವು ವಿಜ್ಞಾನದಲ್ಲ ಏನು ಮಾಡುತ್ತೇವೆ' ಎನ್ನುವ ಡ್ಯೂಯು ಮಾತಿನ 
ಅರ್ಥ ಏನು? ತರಗತಿಯ ಹೊರಗೆ ನಾವು ಬದುಕುವ ಬದುಕು 
ಮತ್ತು ನಮ್ಮ ಬದುಕಿನ ಕುರಿತ ದೃಷ್ಟಿಕೋನಗಳನ್ನು ರೂಪಿಸುವಲ್ಲಿ 
ಅದರ ಪ್ರಭಾವಗಳನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಹಓವೆನ್ಸ್‌, ಸಾಡ್ದರ್‌ 
ಮತ್ತು ರ್ಯುಡ್ಡರ್‌ (2೦18) ತಮ್ಮ ಸಂಶೋಧನೆ-ಯೊಂದರಲ್ಲ 
ಸಮಾಜೋ-ವೈಜ್ಞಾನಿಕ ವಿಷಯಗಳು ಮುನ್ನೆಲೆಗೆ ಬರಬೇಕಾದ 
ಅಗತ್ಯದ ಬಧ್ಣೆ ಚರ್ಚಿಸುತ್ತಾರೆ. 


ಒಂದು ವಿಜ್ಞಾನದ ತರಗತಿ ಎಂದರೆ - ವಿಶ್ವಾಸಾರ್ಹ ಮಾಹಿತಿಗಳನ್ನು 
ಹುಡುಕುವ ಅವಕಾಶಗಳನ್ನು ಗಳಸುವುದು, ವಿವಾದಾತ್ಮಕ 
ವಿಷಯಗಳಗೆ ಸಂಬಂಧಿಸಿ ಸೂಕ್ತ ನಿಲುವು ತಳೆಯುವುದು, 
ವೈಜ್ಞಾನಿಕ ಪುರಾವೆಗಳನ್ನು ಬಳಸಿ ಅಂತಹ ನಿಲುವುಗಳನ್ನು 
ಸಮಧರ್ಥಿಸುವುದು ಮತ್ತು ಇತರರು ಹೊಂದಿರುವ ವಿನ್ನು 
ನಿಲುವುಗಳನ್ನು ಗೌರವಯುತವಾಗಿ ಮೌಲ್ಯಮಾಪನ ಮಾಡುವುದು 
ಒಳಗೊಂಡಿರುತ್ತವೆ. 


ವೈಜ್ಞಾನಿಕ ಮನೋಭಾವಕ್ಕೆ ಉತ್ತೇಜನ 


ಪುರಾವೆಗಳನ್ನು ಆಧರಿಸಿದ ವಿಜ್ಞಾನದ ಅಭ್ಯಾಸವು 
ವಿದ್ಯಾರ್ಥಿಗಳನ್ನು ಪ್ರಜಾಪ್ರಭುತ್ವವಾದಿ ನಾಗರಿಕತ್ವದ 
ಜವಾಬ್ದಾರಿಗಳಗೆ ಸಿದ್ದದೊಆಸಲು ನೆರವಾಗುತ್ತದೆ. ಅವು ಅವರ 
ವಿಷಯದ ತಿಳುವಳಕೆಯನ್ನು ಗಟ್ಟಗೊಳಸುತ್ತಾ, ವೈಜ್ಞಾನಿಕ 
ಅನ್ವೇಷಣೆಂಶು ಪ್ರಂಯರೋಜನ ಮತ್ತು ಮಿತಿಗಳನ್ನು 
ನೋಡುವುದಕ್ಕೆ ಸಹಾಯ ಮಾಡುತ್ತದೆ. (ರೈಸ್‌ 2೦೦3). ಗಟ್ಟ 
ನೆಲೆಯ ಚರ್ಚೆಯ ಅಭ್ಯಾಸಕ್ಸೂ ಅವಕಾಶ ಮಾಡಿಕೊಡುತ್ತದೆ. 
ಪರ್ಯಾಟಲೋಚನಾ ತೀರ್ಮಾನದ (Reflective 
udೀmeಗt)ದ ಗುಣವನ್ನು ವಿದ್ಯಾರ್ಥಿಗಳಲ್ಪ ಬೆಳೆಸುತ್ತದೆ 


(Zeidler, 2014). 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಸಾಂಪ್ರದಾಯಿಕ ವಿಜ್ಞಾನ ಶಿಕ್ಷಣವು ಸ್ಥಾಪಿತ ಮತ್ತು ಸುರಕ್ಷಿತ 
ಜ್ಞಾನವನ್ನು ವಿತರಿಸುವ ಕಡೆಗೆ ಹೆಚ್ಚಾಗಿ ಗಮನ ಕೇಂದ್ರೀಕರಿಸುತ್ತದೆ 
ಮತ್ತು ವಿವಾದಾತೃಕ ಅಥವಾ ನೈತಿಕ ವಿಷಯಗಳನ್ನು 
ಬದಿಗಿರಿಸುತ್ತದೆ. (ಹಾಡ್ಡನ್‌, 2೦೦3). ಹೀಗೆ ಮಾಡುತ್ತಾ 
ವಿವಾದಾತ್ಕಕ ಅಂಶಗಳನ್ನು ಪಠ್ಯಕ್ರಮದಿಂದ ನಿವಾರಿಸುವ ಮೂಲಕ 
ಮತ್ತು ತಮ್ಮ ನೈತಿಕ ದೃಷ್ಟಿಕೋನಗಳನ್ನು ತಮ್ಮಲ್ಲೇ ಇರಿಸಿಕೊಳ್ಳುವ 
ಮೂಲಕ ವಿದ್ಯಾರ್ಥಿಗಳು. ಪಾಲಕರು ಮತ್ತು ಇತರ ಭಾಗೀದಾರರ 
ಜೊತೆಗಿನ ಸಂಘರ್ಷವನ್ನು ತಪ್ಪಿಸುವುದಕ್ಕೆ ಅಧ್ಯಾಪಕರಿಗೆ 
ಸಾಧ್ಯವಾಗುತ್ತದೆ. ಹೀಗಿದ್ದರೂ ಪಾಠ ಮಾಡುವುದಕೆ ವಿವಾದಾತ್ಕಕ 
ಎಂದು ಅಧ್ಯಾಪಕರು ಭಾವಿಸುವ ಈ ವಿಷಯಗಳು ವಿದ್ಯಾರ್ಥಿಗಳ 
ಜೀವನಕ್ಷೆ ಮತ್ತು ಪ್ರಜಾಪ್ರಭುತ್ವವಾದಿ ನಾಗರಿಕತ್ವವನ್ನು 
ಬೆಳೆಸುವುದಕ್ಷೆ ಅತ್ಯಂತ ಮಹತ್ವದವುಗಳಾಗಿವೆ (ಮ್ಯಾಕ್‌ಗಿನಿಸ್ಟ್‌ 
ಮತ್ತು ಸಿಮ್ಕೊನ್ಸ್‌ 19೨೨). ತರಗತಿಯ ಸಮುದಾಯದಲ್ಲಿ 
ಯೋಜಿಸಿ ಪ್ರಶ್ನಿಸುವ ಗುಣವನ್ನು ಮೂಡಿಸಲು ನೆರವಾಗುವ 
ವೈಜ್ಞಾನಿಕ ಪರಿಕಲ್ಪನೆಗಳ ಆಲೋಚನೆಗಳನ್ನು ವಿಮರ್ಶಿಸಲು 
ನೆರವಾಗುವ ಕಾರ್ಯತಂತ್ರಗಳ ಸೃಷ್ಟಿಗೆ ಓವೆನ್ಸ್‌. ಸಾಡ್ಡರ್‌ ಮತ್ತು 
ರ್ಯುಡ್ಡರ್‌ 2೦18) ಹೆಚ್ಚನ ಒತ್ತನ್ನು ಕೊಟ್ಟಿದ್ದಾರೆ. 


ಇದು ಸಹಪಾಠಿಗಳಕಲ್ಲ ಕ್ಲಿಷ್ಟಕರ ಪ್ರಶ್ನೆಗಳನ್ನು ಕೇಳಲು 
ವಿದ್ಯಾರ್ಥಿಗಳಗೆ ಬಲತುಂಬುತ್ತದೆ. ವಿವಿಧ ಪ್ರಾಯೋಗಿಕ ಫಲಅತಗಳ 
ವ್ಯಾಖ್ಯಾನಗಳಗೆ ಸವಾಲೆಸೆಯುವ ತಾಕತ್ತು ನೀಡುತ್ತದೆ. ಪ್ರಕ್ನಿಸುವಿಕೆ 
ಮತ್ತು ವಿಮರ್ಶೆಗಳು ರಚನಾತ್ಮಕ ಚರ್ಚೆ ಮತ್ತು ಕಲಕೆಗೆ ನಮ್ಮನ್ನು 
ಒಯ್ಯುತ್ತವೆ. 


ಹೀಗಿದ್ದರೂ, ಸಮಾಜೋ ವೈಜ್ಞಾನಿಕ ವಿಷಯಗಳ ಶೋಧನೆಗೆ 
ಅವಕಾಶ ಕಲ್ಪಸುವ ಮುನ್ನ. ಕೆಲವು ಮೂಲ ಪ್ರಜಾಪ್ರಭುತ್ವವಾದಿ 
ಅಭ್ಯಾಸಗಳನ್ನು ತರಗತಿಯಲ್ಲ ಅಳವಡಿಸುವುದು ಹೇಗೆ ಎಂದು 
ಸೂಕ್ಷದೃಷ್ಟಿಯಿಂದ ಮೋಡುವುದರಿಂದ ವಿಜ್ಞಾನ ಶಿಕ್ಷಕನಿಗೆ 
ಸಹಾಯವಾಗುತ್ತದೆ. ಉದಾಹರಣೆಗೆ ಸುತ್ತಅನ ಪರಿಸರದಲ್ಲ 
ದೊರಕುವ ಸಾಮಾನ್ಯ ಸಂಪನ್ಮೂಲಗಳ ಬಳಕೆ. ಇದು ವಿಜ್ಞಾನದಲ್ಲ. 
ಮುಖ್ಯವಾಗಿ ಪ್ರಯೋಗಾಲಯದ ಸನ್ನಿವೇಶದಲ್ಲ ಇದು ಬಹಳ 
ಮುಖ್ಯ ಗುಣಲಕ್ಷಣ. ಯಾಕೆಂದರೆ ತರಗತಿಯ ದೈನಂದಿನ 
ಬಳಕೆಯಂತೆಯೇ ಪ್ರಯೋಗಾಲಯದ ಬಳಕೆಯೂ ಎಲ್ಲರಿಗೂ 
ಸಮಾನ ಎಂಬ ಅರಿವು ಇರಬೇಕಾಗುತ್ತದೆ. ಲಭ್ಯವಿರುವ 
ಆವರಣವನ್ನು ಗೌರವಿಸುತ್ತಾ ಮತ್ತು ಉಪಕರಣಗಳನ್ನು 
ಜವಾಬ್ದಾರಿಬುಂದ ಬಳಸುತ್ತಾ ಈ ಅರಿವು ಮೂಡಬೇಕಾಗುತ್ತದೆ. 
ಈಗ ನಾವು ವಿಜ್ಞಾನ ತರಗತಿಯಲ್ಲರುವ ಕೆಲವು ಕಥನಗಳನ್ನು 
ನೋಡಬಹುದು. 


ಪ್ರಯೋಗಾಲಯದ ಕೆಲಸ ಮತ್ತು ಪ್ರಜಾಪ್ರಭುತ್ವ 


8ನೇ ತರಗತಿಯ ವಿದ್ಯಾರ್ಥಿಗಳು ವಿಜ್ಞಾನ ಪ್ರಯೋಗಾಲಯಕ್ಕೆ 
ಬರುತ್ತಾರೆ. ಅಲ್ಲ ಎಲ್ಲರೂ ವ್ಯಕ್ತಿಗತವಾಗಿ ತಮ್ಮ ಪಾಡಿಗೆ ಮೊತ್ತ 
ಮೊದಲ ಬಾರಿಗೆ ವಿಜ್ಞಾನ ಪ್ರಯೋಗ ನಡೆಸುವುದರಿಂದ ಒಂದು 


ಬಗೆಯ ಸಂಭ್ರಮ ಕಾಣಿಸಿಕೊಳ್ಳುತ್ತದೆ. ಅವರು ಇದುವರೆಗೆ 
ಅಧ್ಯಾಪಕರು ಮಾಡುತ್ತಿದ್ದ ಪ್ರಯೋಗಗಳನ್ನು ನೋಡುತ್ತಿದ್ದರಷ್ಟೇ. 
ಅಧ್ಯಾಪಕರು ಅನುಮತಿ ನೀಡಿದಾಗ ಮಾತ್ರ ಭಾಗವಹಿಸುತ್ತಿದ್ದರು. 
ಪ್ರಯೋಗಾಲಯ ಅವರಿಗೆ ಪರಿಚತ ಜಾಗವಾಗಿದ್ದರೂ ಅದು 
ಕೆಲಸದ ಸ್ಥಳ ಎನ್ನುವ ಜ್ಞಾನ ಇರಲಅಲ್ಲ. ತರಗತಿಗಿಂತ ಭಿನ್ನವಾಗಿದ್ದು. 
ಚಲನೆಯ ಸ್ವಾತಂತ್ರ್ಯ ಇಲ್ಲರುತ್ತದೆ, ಅಧ್ಯಾಪಕರ ಮತ್ತು 
ಸಹಪಾಠಿಗಳ ಜೊತೆಗೆ ಹೆಚ್ಚಿನ ಸಂಪರ್ಕ ಸಾಧ್ಯವಾಗುತ್ತದೆ. 
ಇದೆಲ್ಲದಕ್ಕಿಂತ ಹೆಚ್ಚಾಗಿ. ಇಲ್ಲ ವಿಜ್ಞಾನವನ್ನು ಕೈಯಲ್ಲ ಮಾಡ- 
ಬಹುದು ಎಂಬ ಮನೋಭಾವ ಇರುತ್ತದೆ. ಇಂತಹ ಅನುಭವಕ್ಷಾಗಿ 
8ನೇ ತರಗತಿ ವಿದ್ಯಾರ್ಥಿಗಳು ಬಯಸುತ್ತಿದ್ದಾರೆ. 


ಅಧ್ಯಾಪಕರು ಒಳಗೆ ಬರುತ್ತಾ ವಿದ್ಯಾರ್ಥಿಗಳ ಮಿಂಚು ಕಣ್ಣುಗಕಲ್ಪ 
ಮತ್ತು ಪ್ರಕಾಶಮಾನ ಮಂದಸ್ಕಿತಗಳಲ್ಲ ತುಂಜಕೊಂಡ 
ಸಂಭ್ರಮವನ್ನು ಗ್ರಹಿಸುತ್ತಾರೆ. 


ಅಧ್ಯಾಪಕರು : ವಿಜ್ಞಾನದ ಪ್ರಯೋಗಾಲಯಕ್ಕೆ ನಿಮಗೆಲ್ಲ ಸ್ಪಾಗತ! 
ನಿಮ್ಯ ಖುಷಿ ತುಂಬದ ಮುಖಗಳನ್ನು ನೋಡುವುದಕ್ಕೆ ಅದ್ಭುತ 
ಅನ್ನಿಸುತ್ತದೆ. ನಾವೆಲ್ಲ ಒಟ್ಟಗೆ ಈ ವರ್ಷ ಮುಂದೆ ಸಾಗೋಣ. ನಿಮ್ಮ 
ಸುತ್ತಮುತ್ತ ಕಾಣುವುದನ್ನು ನೀವು ಹೇಗೆ ವಿವರಿಸುತ್ತೀರಿ? 


ವಿದ್ಯಾರ್ಥಿ 1: ಪ್ರಯೋಗಾಲಯದ ಮೇಜುಗಳು, ಕಪಾಟುಗಳು, 
ಬಾಟಲಗಳು ಮತ್ತು ಮಾದರಿಗಳು. 


ವಿದ್ಯಾರ್ಥಿ 2: ಪ್ರಯೋಗಕ್ಷಾಗಿ ವಿವಿಧ ವಸ್ತುಗಳನ್ನು ಅತ್ಯಂತ 
ಶ್ರಮವಹಿಸಿ ಜೋಡಿಸಲಾಗಿದೆ. 


ವಿದ್ಯಾರ್ಥಿ 3: ಸ್ವಚ್ಛವಾಗಿರುವ ಪ್ರಯೋಗಾಲಯದ ಮೇಜುಗಳು! 


ವಿದ್ಯಾರ್ಥಿ 4: ನಮ್ಯ ಪ್ರಯೋಗಕ್ಷಾಗಿ ಒಂದು ವ್ಯವಸ್ಥೆ ಮತ್ತು 
ಕಾರ್ಯವಿಧಾನಗಳು ಇವೆ. 


ವಿದ್ಯಾರ್ಥಿ 1 ಉಲ್ಲೇಖವಾಗಿ ಅನೇಕ 


ಮಾಹಿತಿಪೂರ್ಣ ನಕಾಶೆಗಳವೆ!. 


ಬಳಸುವುದಕ್ಕೆ 


ಅಧ್ಯಾಪಕರು : ಅದ್ಭುತ! ಮುಂದಿನ ವಾರಗಕಲ್ಲ ನೀವು ಎಲ್ಲರೂ 
ಈ ಸ್ಥಳದ ಎಲ್ಲ ಬಗೆಯ ಅನುಭವಗಳನ್ನು ಪಡೆಯಲದ್ದೀರಿ. 
ನಾವು ಈಗ ಶುರು ಮಾಡೋಣ. ನಿನ್ನೆಯ ತರಗತಿಯಲ್ಲಿ 
ಚರ್ಚಿಸಿದ್ದಕ್ಕೆ ಸರಿಯಾಗಿ ಇಂದಿನ ಪ್ರಯೋಗದ ಕಾರ್ಯವಿಧಾನ 
ಟಪ್ಪಣಿಗಳನ್ನು ನೀವು ನೋಡುತ್ತೀರಿ. ನಾನು ನಿಮ್ಮ ಎಲ್ಲರ ಮೇಜನ 
ಹತ್ತಿರಕ್ಕೆ ಬರುತ್ತೇನೆ. ಆಗ ನೀವು ನಿಮ್ಮ ಸಂದೇಹಗಳಗೆ ಸ್ಪಷ್ಟೀಕರಣ 
ಪಡೆಯಬಹುದು. 


ಅಧ್ಯಾಪಕರು ತರಗತಿಯಲ್ಪ್ಲರುವ ವಿದ್ಯಾರ್ಥಿಗಳಗೆಲ್ಲ ಸ್ಪಷ್ಟೀಕರಣ 
ನೀಡುತ್ತಾ ಹೋಗುತ್ತಾರೆ. ಅಗತ್ಯವಿದ್ದಲ್ಲ ವಿದ್ಯಾರ್ಥಿಗಳಗೆ 
ಪ್ರೋತ್ಸಾಹ ನೀಡುತ್ತಾರೆ. ಅವರನ್ನು ಸುತ್ತ ನಿಲ್ಲಸಿ ಪ್ರಯೋಗದ ಬಧ್ಣೆ 
ಚಿಕ್ಕ ಚರ್ಚೆ ನಡೆಸುತ್ತಾರೆ. ಮತ್ತು ಮನೆಗೆಲಸ ಪೂರ್ತಿಗೊಳಸುವಂತೆ 
ಮಾಡುತ್ತಾರೆ. 


ಅಧ್ಯಾಪಕರು : ನೀವೆಲ್ಲಾ ಪ್ರಯೋಗದ ಮೂಲಕ ಚೆನ್ನಾಗಿ ಕೆಲಸ 
ಮಾಡಿದ್ದೀರಿ ಎಂದು ಭಾವಿಸುತ್ತೇನೆ. ನಿಮ್ಯ ಮನೆಗೆಲಸದ ಬಗೆಗಿನ 
ಪ್ರತಿಕ್ರಿಯೆಗೆ ಎದುರು ನೋಡುತ್ತಿದ್ದೇನೆ. ಒಂದು ವಿಷಯ ನಿಮ್ಯ 
ನಿಮ್ಮ ಮೇಜನ ಸುತ್ತ ನೋಡಿ. ಅಲ್ಲ ಏನೇನು ಕಾಣಿಸುತ್ತಿದೆ ಎಂದು 


ಹೇಳುತ್ತಾ ಹೋಗಿ. 


ವಿದ್ಯಾರ್ಥಿಗಳು ಸುತ್ತ ನೋಡುತ್ತಾರೆ. 
ಅಧ್ಯಾಪಕರು : ನಿಮಗೆ ಮೊದಲು ಕೊಟ್ಟಂತೆಯೇ ಈಗ ಇದೆಯೇ? 
ವಿದ್ಯಾರ್ಥಿಗಳು 'ಇಲ್ಲ' ಎಂಬಂತೆ ತಲೆ ಅಲ್ಲಾಡಿಸಿದರು. 


ಅಧ್ಯಾಪಕರು : ಇನ್ನೊಂದು ತಂಡದ ವಿದ್ಯಾರ್ಥಿಗಳು ಈಗ ಒಳ 
ಬರುವವರಿದ್ದಾರೆ. ಅವರಿಗೆ ನಾವು ಇದೇ ಕೊಳಕು ಮೇಜನಲ್ಲೇ 
ಪ್ರಯೋಗ ಮಾಡಿ ತೋರಿಸುವುದಾ? 


ವಿದ್ಯಾರ್ಥಿಗಳು ಒಕ್ಟೊರಲನಿಂದ : ಇಲ್ಲ ಟೀಚರ್‌! 


ವಿದ್ಯಾರ್ಥಿ ೨: ಮೇಜು ಒರೆಸುವುದಕ್ಕೆ ನಮಗೆ ಏನಾದರೂ 
ಸಿಗಬಹುದಾ? 


ಅಧ್ಯಾಪಕರು : ಖಂಡಿತ (ಕೊಳೆ ಒರೆಸಲು ಕೆಲ ಒಣಗಿದ ಬಟ್ಟೆಗಳನ್ನು 
(Duster) ಕೊಡುತ್ತಾರೆ) 


ವಿದ್ಯಾರ್ಥಿಗಳು ಗುಂಪಿನಲ್ಲ ಸೇರಿಕೊಳ್ಳುತ್ತಾರೆ ಮತ್ತು 
ಮೇಜುಗಳನ್ನು ಒರೆಸಿ ಪ್ರಚ್ಛಗೊಳಸುತ್ತಾರೆ. 


ಅಧ್ಯಾಪಕರು : ಇಲ್ಲಗೆ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ 
ವಸ್ತುಗಳೆಲ್ಲ ಸೇರಿವೆ ಎನ್ನುವಂತೆ ಈ ಸ್ಥಳವನ್ನು ಗೌರವಿಸಿದ್ದಕ್ಕಾಗಿ 
ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. 


ಅಧ್ಯಾಪಕರು ಇಲ್ಲ ಬಹಳ ಮುಖ್ಯವಾದ ತತ್ವವನ್ನು ಸ್ಥಾಪಿಸಿದ್ದಾರೆ. 
ಅದೆಂದರೆ ಹೊಣಿಗಾರಿಕೆಯಿಂದ ಕೂಡಿದ ಸ್ಥಾತಂತ್ರ್ಯ. ಸಾಮಾನ್ಯ 
ಸ್ಥಳವನ್ನು ಗೌರವಿಸುವುದು ಮತ್ತು ತಾನು ಬಳಸಿದ ಬಳಕ ಅದನ್ನು 
ಸ್ವಚ್ಛವಾಗಿಡಬೇಕು ಎಂಐ ಬಹಳ ಮುಖ್ಯವಾದ ತತ್ವವನ್ನು ಇಲ್ಲ 
ಅಧ್ಯಾಪಕರು ಸ್ಥಾಪಿಸಿದ್ದಾರೆ. ಮಗುವಿನ ದೈನಂದಿನ ಬದುಕನಲ್ತ 
ಇದರ ಮಹತ್ವ ಏನಾಗಿರಬಹುದು? ಸಾರ್ವಜನಿಕ ಜಾಗ ಬಳಸುವ 
ಮತ್ತು ಸಚ್ಛವಾಗಿಡುವ ಜವಾಬ್ದಾರಿ ವಿದ್ಯಾರ್ಥಿಗಳಲ್ಲ ಮೂಡಿಸಲು 
ಇದು ಸಹಕಾರಿ. ಇಂತಹ ಅವಕಾಶಗಳು ನಗರದ ಮಕ್ಷಳಗೆ ಹೆಚ್ಚು 
ಇರುತ್ತದೆ. ಆದರೆ ಗ್ರಾಮೀಣ ಮಕ್ಕಳಗೆ ಇಂತಹ ಅವಕಾಶಗಳು 
ಕಡಿಮೆ. ಆದರೂ ಅದು ಅವರಿಗೆ ಮಾತ್ರ ಸೀಮಿತವಲ್ಲ. 
ವಿದ್ಯಾರ್ಥಿಗಳಗೆ ಇಂತಹ ಅಭ್ಯಾಸಗಳನ್ನು ಪ್ರದರ್ಶಿಸುವುದಕ್ಕೆ ಶಾಲೆ, 
ಮಾರುಕಟ್ಟೆ. ಆರಾಧನಾಲಯ, ಸಮುದಾಯ ಕೇಂದ್ರಗಳೇ 
ಪ್ರದರ್ಶಿಸುವುದಕ್ಕೆ ಅವಕಾಶ ಮಾಡಿ ಕೊಡಬೇಕಾಗುತ್ತದೆ. 


ಗ್ರಹಣ ಹಿಡಿದ ದೃಷ್ಟಿ 


ಒಬ್ಬ ವಿದ್ಯಾರ್ಥಿಯು ಅವನ ತರಗತಿ ಅಧ್ಯಾಪಕರ (ವಿಜ್ಞಾನದ 
ಅಧ್ಯಾಪಕರಿಗೂ ಕೂಡಾ) ಹತ್ತಿರ ಒ೦ದು ವಿನಂತಿ ಪತ್ರ ಕೊಡುತ್ತಾನೆ. 
ಮರುದಿನ ಸೂರ್ಯಗ್ರಹಣ ಇರುವುದರಿಂದ ಹಿರಿಯರು ಆತನನ್ನು 
ಮನೆಯಲ್ಲೇ ಇರುವುದಕ್ಕೆ ಹೇಳದ ವಿಷಯವನ್ನು ತಿಆಪಿ ಶಾಲೆಗೆ 
ಗೈರುಹಾಜರಿಯಾಗಲು ಅನುಮತಿ ಕೋರಿರುವ ಪತ್ರ ಅದು. ಅಂತಹ 
ಮನವಿ ಅದೇ ಮೊದಲ ಬಾರಿ ಅಲ್ಲವಾದುದರಿಂದ ಶಿಕ್ಷಕರು 
ಆಶ್ಲರ್ಯಪಡುವುದಿಲ್ಲ. ಹಿರ್ವ ವಿಜ್ಞಾನದ ಅಧ್ಯಾಪಕರಾಗಿ 
ಗ್ರಹಣಗಳಂತಹ ನೈಸರ್ಗಿಕ ಘಟನಾವಳಗಳ ಬಗ್ಗೆ ವಿದ್ಯಾರ್ಥಿಗಳಗೆ 
ವೈಜ್ಞಾನಿಕ ದೃಷ್ಟಿಕೋನ ಒದಗಿಸುವುದು ಅಗತ್ಯವಾದರೂ. ಶಿಕ್ಷಕರು 
ಕೂಡಾ ಅಂಥ ಮನವಿಗಳ ಹಿಂದಿನ ಬಾವನೆಗಳನಮು 


a 
ಅರ್ಥಮಾಡಿಕೊಳ್ಳುತ್ತಾರೆ. ಆಕೆಯ ಉದ್ದೇಶ ದೀರ್ಷ ಕಾಲದಿಂದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


37 


ನಡೆಸಿಕೊಂಡು ಬಂದಿರುವ ಅಭ್ಯಾಸಗಳನ್ನು ವಿಮರ್ಶೆ 
ಮಾಡುವುದರ ಬದಲಾಗಿ ಅದಕ್ಕೊಂದು ವೈಜ್ಞಾನಿಕ ದೃಷ್ಟಿಕೋನ 
ನೀಡುವುದೂ ಮುಖ್ಯವಾಗುತ್ತದೆ. 


ಅಧ್ಯಾಪಕರು : ವಿದ್ಯಾರ್ಥಿಗಳೇ. ನಾಕೆ ಸೂರ್ಯರ್ರಹಣ ಅಂತ 
ನಿಮಗೆಲ್ಲ ತಿಆದಿದೆಯೇ? ಹಿಂದಿನ ತರಗತಿಯಲ್ಲ ಹೇಳದ 
ಸೂರ್ಯರ್ರಹಣದ ಪರಿಕಲ್ಪನೆ ನೆನಪಿದೆಯಾ? 

ವಿದ್ಯಾರ್ಥಿಗಳು ಒಕ್ಟೊರಲನಿಂದ :ಹೌಿದು!! 


ಅಧ್ಯಾಪಕರು: ಹಾಗಾದರೆ, ನಾಳೆ ಸೂರ್ಯಗ್ರಹಣ, ಏನು 
ನಡೆಯಲಕ್ಕೆ ಇದೆ? 


ವಿದ್ಯಾರ್ಥಿ 1: ಪೂರ್ಯನಿಗೆ ಗ್ರಹಣ ಹಿಡಿಯುತ್ತದೆ. 


ವಿದ್ಯಾರ್ಥಿ ೨: ಚಂದನಿಂದ. ಅಂದರೆ ಅದರರ್ಥ ಚಂದ್ರನು ಭೂಮಿ 
ಮತ್ತು ಸೂರ್ಯರ ಮಧ್ಯೆ ಬರುತ್ತಾನೆ. 


ವಿದ್ಯಾರ್ಥಿ 3: ವಾವು ಮನೆಯ ಒಳಗೇ ಇರಬೇಕು. ನಾವು ಊಟ 
ಮಾಡುವ ಹಾಗಿಲ್ಲ. ನೀರು ಕುಡಿಯುವ ಹಾಗಿಲ್ಲ. 


ವಿದ್ಯಾರ್ಥಿ 4: ನಾವು ಸೂರ್ಯನ ಕಡೆಗೆ ನೋಡಿದರೆ ಕುರುಡರಾಗಿ 
ಬಡುತ್ತೇವೆ. 


ಅಧ್ಯಾಪಕರು: ಸರಿ. ಅಂದರೆ ಗ್ರಹಣ ಎಂದರೆ ಒಂದು ವಿದ್ಯಮಾನ. 
ಇಲ್ಲ ಚಂದನ ನೆರಳು ಸೂರ್ಯನ ಮೇಲೆ ಆವರಿಸುತ್ತದೆ. ರಹಣದ 
ಸಮಯದಲ್ಲ ನಿಮ್ಮನ್ನು ಯಾಕೆ ಆಹಾರ ಸೇವಿಸಲು ಮತ್ತು ನೀರು 
ಕುಡಿಯಲು ಬಡುವುದಿಲ್ಲ ? 

ವಿದ್ಯಾರ್ಥಿ : ಆಹಾರ ವಿಷವಾಗುತ್ತದೆ! 

ಅಧ್ಯಾಪಕರು : ಹಾಗೋ? ಏನಾದರೂ ಸಾಕ್ಷ್ಯ ನಿಮ್ಯಲ್ಲ ಇದೆಯಾ? 


ವಿದ್ಯಾರ್ಥಿ | ಸಾಕ್ಷ್ಯ? 


ಅಧ್ಯಾಪಕರು: ಹೌದು. ವಿಜ್ಞಾನದ ವಿದ್ಯಾರ್ಥಿಗಳಾಗಿ ನೀವು ಏನೇ 
ಹೇಳುವುದಿದ್ದರೂ ಅದಕ್ಕೆ ಸಾಕ್ಷ್ಯ ಒದಗಿಸಿ ಸಮರ್ಥಿಸಬೇಕಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಗ್ರಹಣದ ಅವಧಿಯಲ್ಲ ಒಬ್ಬರು ಕುರುಡರಾಗುತ್ತಾರೆ ಅಂದರೆ ಅದಕ್ಕೆ 
ಆಧಾರ ಏನಿದೆ? ವಿಜ್ಞಾನ ಕಲಕೆಯಲ್ಲ ಅನುಮಾನಿತ ಸಿದ್ದಾಂತವನ್ನು 
ಸಾಜೀತುಪಡಿಸುವುದಕ್ಕೆ ಸಾಕ್ಷ್ಯಗಳನ್ನು ಒದಗಿಸಬೇಕಾದದ್ದೂ 
ಮಹತ್ವದ ವಿಚಾರ. ನಾಳೆ ನಮ್ಮ ಕೆಲಸ ಎಂದರೆ ಸೂರ್ಯಗ್ರಹಣದ 
ಬಗೆಗೆ ನಮಗೆಷ್ಟು ಸಾಧ್ಯವೋ ಅಷ್ಟು ಹೆಚ್ಚನ ಮಾಹಿತಿ ಕಲೆ 
ಹಾಕುವುದೇ ಆಗಿದೆ. ನಂತರ ಅದನ್ನು ತರಗತಿಯ ಮುಂದಿಡಬೇಕು. 
ನಾನು ನಿಮ್ಮ ಜೊತೆ ಚರ್ಚೆಗಾಗಿ ಕಾಯುತ್ತಿದ್ದೇನೆ. 


ತಾವುಗಳಸಿದ ನಂಜಕೆಯನ್ನು ಮೀರಿ ನೋಡುವುದಕ್ಕೆ ಮತ್ತು 
ಅವನ್ನು ಪ್ರಶ್ನಿಸುವುದಕ್ಕೆ ಒಂದು ವೇದಿಕೆಯನ್ನು ಇಲ್ಲ ಶಿಕ್ಷಕರು 
ವಿದ್ಯಾರ್ಥಿಗಳಗೆ ಒದಗಿಸಿದ್ದಾರೆ. 


ಈ ಎರಡೂ ಕಥನಗಳಲ್ಪ ಅಧ್ಯಾಪಕರು ಬಹಳ ಸೌಮ್ಯವಾಗಿ ಮತ್ತು 
ಸಂವೇದನಾತ್ಯಕವಾಗಿ ಪ್ರಶ್ನೆಗಳನ್ನು ಎತ್ತಿದ್ದು. ವಿಷಯಗಳು ಮತ್ತು 
ಜವಾಬ್ದಾರಿಗಳ ಬಗ್ಗೆ ನಿರ್ದಿಷ್ಟ ಹಂತದವರೆಗಿನ ಜಾಗೃತಿ ಮೂಡಿಸಲು 
ಪ್ರಯತ್ನಿಸಿದ್ದಾರೆ. ಹಾಗೆ ಮಾಡುವುದರ ಮೂಲಕ ಅಷ್ಟೇನೂ ಗಟ್ಟ 
ವೈಜ್ಞಾನಿಕ ತಳಹದಿ ಇಲ್ಲದ ಅಭ್ಯಾಸಗಳನ್ನು ಚರ್ಜಿಸುವುದಕ್ಕೆ ಒಂದು 
ವಾತಾವರಣ ನಿರ್ಮಿಸಿದ ಹಾಗಾಗುತ್ತದೆ. ನಿರಂತರ ಸಂವಾದಗಳ 
ಅಗತ್ಯ. ಮತ್ತು ವಿಜ್ಞಾನ ತರಗತಿಯಲ್ಲ ಅವುಗಳನ್ನು ಪ್ರತ್ಯೇಕ 
ಪ್ರಕರಣಗಳಕಲ್ಲ ಎನ್ನುವುದನ್ನು ಖಾತರಿಪಡಿಸುವ ಜರೂರತ್ತು ಇಂತಹ 
ಒಡನಾಟಗಳ ಮುಖ್ಯ ಭಾಗವಾಗಿದೆ. ಚಾಲ್ರಯಲ್ಲರುವ ಸಾಮಾಜಕ 
ನಂಜಕೆಗಳನ್ನು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು 
ನಿರಂತರವಾಗಿ ಪ್ರಶ್ನಿಸಬೇಕಾಗಿದೆ. ಅಂತಹ ನಂಜಕೆಗಳ 
ತಳಹದಿಯನ್ನೇ ಶೋಧಿಸಿ, ಅವುಗಳಗೆ ಸಂಭವನೀಯ ವಿವರಣೆ 
ನೀಡುವ ಕೆಲಸವನ್ನು ಮಾಡಬೇಕಾಗಿದೆ. 


ಒಟ್ಟನಲ್ಲ. ವಿಜ್ಞಾನ ತರಗತಿಯಲ್ಲ ಸಂವಾದವನ್ನು ಉತ್ತೇಜಸುವ, 
ಪ್ರಶ್ನೆಗಳಗೆ ಅವಕಾಶ ಕೊಡುವ, ಸಾಕ್ಷ್ಯ ಕೇಳುವುದಕ್ಕಾಗಿ 
ರಾಜಯಿಲ್ಲದ, ವೈಚಾರಿಕ ಚಿಂತನೆಯ ಮನೋಭಾವವನ್ನು 
ಬೆಳೆಸುವ ಅವಕಾಶವನ್ನು ಈ ತರಗತಿಯ ವಿದ್ಯಾರ್ಥಿಗಳಗೆ 
ಅಧ್ಯಾಪಕರು ಸೃಷ್ಟಿಸುವ ಆ ಮೂಲಕ ವಿದ್ಯಾರ್ಥಿಗಳನ್ನು 
ಪ್ರಜಾಪ್ರಭುತ್ವವಾದಿ ಪ್ರಶ್ನೆಗಳಗೆ ತೆರೆದುಕೊಳ್ಳುವಂತೆ ಮಾಡುತ್ತಾರೆ. 
ಈ ವಿದ್ಯಾರ್ಥಿಗಳು ಸಾಮಾಜಕ. ವೈಜ್ಞಾನಿಕ ಸಮಸ್ಯೆಗಳನ್ನು 
ವಸ್ತುನಿಷ್ಠ ಮತ್ತು ನಿಷ್ಪಕ್ಷಪಾತ ರೀತಿಯಲ್ಲ ನಿರ್ವಹಿಸುವುದನ್ನು 
ನಿರೀಕ್ಷೆ ಮಾಡಬಹುದಾಗಿದೆ. 


ಉಲ್ಲೇಖಗಳು 


Dewey, John (1941). Science and Democracy. The Scientific Monthly. American Association for the Advancement of Science 
Hodson, D. (2003). Time for action: Science education for an alternative future. International Journal of Science Education. 25, 645-670 


Reiss, M (2003). Science education for social justice. In CVincent (Ed). Social justice education and identity (pp. 153-164). London, England: Routledge 
Falmer 


McGinnis, J.R & Simmons, P. (1999). Teachers’ perspectives of teaching science-technology-society in local cultures. A sociocultural analysis. Science 
Education. 83, 189 


Owens, D.C, Troy D. Sadler & Dana L. Zeidler (2018). Controversial issues in the science classroom. Phi Delta Kappa International. pp 45-49 


ಚಂದ್ರಿಕಾ ಮುರಳೀಧರ್‌ - ಇವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಸ್ಕೂಲ್‌ ಆಫ್‌ ಕಂಟನ್ಯೂಯು೦ಗ್‌ ಎಜುಕೇಷನ್‌ 
ಮತ್ತು ಯೂನಿವರ್ಸಿಟ ರಿಸೋರ್ಸ್‌ ಸೆಂಟರ್‌ನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅಧ್ಯಾಪನ ಮತ್ತು ವೃತ್ತಿಪರ ಅಭವೃಧ್ಧಿ 
ಕಾರ್ಯಕ್ರಮಗಳಗೆ ತಮ್ಮದೇ ಕೊಡುಗೆ ನೀಡುತ್ತಿರುವ ಚಂದ್ರಿಕಾ ಮುರಳೀಧರ್‌ ಅವರು, ವಿಜ್ಞಾನ ಶಿಕ್ಷಣ. ಶಿಕ್ಷಕರ ಸಾಮರ್ಥ್ಯ 
ಅಭವೃದ್ಧಿ, ಪಠ್ಯಕ್ರಮ ಸಾಮರ್ರಿ ಅಭವೃದ್ಧಿ, ಪಠ್ಯಪುಸ್ತಕರಚನೆ ಕ್ಷೇತ್ರಗಳಲ್ಲ ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದ ಪ್ರಕಟಣೆಗಳಲ್ಲ 
ಸಂಪಾದಕೀಯ ಸದಸ್ಥೆಯಾಗಿಯೂ ದುಡಿಯುತ್ತಿದ್ದಾರೆ. chandrika @azimpremjifoundation ಮೂಲಕ ಅವರನ್ನು 
ಸಂಪರ್ಕಿಸಬಹುದಾಗಿದೆ. 


ಅನುವಾದ: ಬಾಲಕೃಷ್ಣ ಹೊಸಂಗಡಿ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 39 


